ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


862 


ಶ್ರೀ ಪಿ.ಆರ್‌.ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 


20-12-2021 


ಮಾನ್ಯ ಇಂಧನ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ಸಚಿವರು 


kk 


ಪಶ್ನೆ ಉತ್ತರ |] 

[ey ರಾಜ್ಯದಲ್ಲಿ ಸಾರ್ವಜನಿಕ ಪಾದಚಾರಿ ಮಾರ್ಗ ರಾಜ್ಯದ ವಿದುತ್‌ ಸರಬರಾಜು ಕಂಪನಿ 
(Footpath) ಗಳ ಮೇಲೆ ಇಂಧನ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಪಾದಚಾರಿ ಮಾರ್ಗ 
ಇಲಾಖೆಯ ಒಟ್ಟು ಎಷ್ಟು ಟ್ರಾನ್ಸ್‌ ಫಾರ್ಮರ್‌ | (Footpath) ಗಳ ಮೇಲೆ ಒಟ್ಟು 6519 ಸಂಖ್ಯೆಯ 
ಗಳು ಸ್ಥಾಪಿತಗೊಂಡು ವಿವಿಧ ಸಾಮರ್ಥ್ಯದ ಪರಿವರ್ತಕಗಳು 
ಕಾರ್ಯನಿರ್ವಹಿಸುತ್ತಿವೆ; (ಜಿಲ್ಲಾವಾರು ವಿವರ ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳ ಜಿಲ್ಲಾವಾರು 
ನೀಡುವುದು); ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 

ಆ) |ಸದರಿ ಪುಟ್‌ಪಾತ್‌ಗಳ ಮೇಲೆ ಪಾದಚಾರಿ ಮಾರ್ಗ (Footpath) ಗಳಲ್ಲಿ 
ಸ್ಥಾಪಿತಗೊಂಡಿರುವ ಟ್ರಾನ್ಸ್‌ ಫಾರ್ಮರ್‌ | ಕಾರ್ಯನಿರ್ವಹಿಸುತ್ತಿರುವ ಪರಿವರ್ತಕಗಳನ್ನು 
ಗಳನ್ನು ಪುಟ್‌ಪಾತಗಳಿಂದ ತೆರವುಗೊಳಿಸುವ | ತೆರವುಗೊಳಿಸುವ ಕಾರ್ಯದ ಪ್ರಗತಿಯ ಕಂಪನಿವಾರು 
ಕಾರ್ಯದ ಪ್ರಗತಿ -ಏನು; (ಜಿಲ್ಲಾವಾರು ವಿವರ | ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ. 
ನೀಡುವುದು) ಇ; 

ಇ) RE ವರ್ಷಗಳಿಂದ ಪುಟ್‌ಪಾತ್‌ಗಳ 
ಮೇಲೆ ಇಲಾಖೆಯಿಂದ ಸ್ಥಾಪಿತವಾಗಿರುವ 
ವಿದ್ಯುತ ಸ್ಥಾವರಗಳ ಮತ್ತು ಇತರೆ ಉಪ 
ಸ್ಥಾವರಗಳಿಂದ ಸಾರ್ವಜನಿಕರಿಗೆ 
ಅಪಾಯಕಾರಿ ಆಗುತ್ತಿರುವ ವಿಷಯ ಕುರಿತು ಕಳೆದ 5 ವರ್ಷಗಳಿಂದ ಪಾದಚಾರಿ ಮಾರ್ಗಗಳಲ್ಲಿ 
ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ಒಟ್ಟು ದೂರುಗಳ ಸ್ಥಾಪಿತವಾಗಿರುವ ವಿದ್ಯುತ್‌ ಪರಿವರ್ತಕಗಳಿಂದ 
ಸಂಖ್ಯೆ ಎಷ್ಟು ಮತ್ತು ತೆಗೆದುಕೊಂಡ ಕ್ರಮಗಳ | ಸಾವರ್ಜನಿಕರಿಗೆ ಅಪಾಯವಾಗುತ್ತಿರುವ ಬಗ್ಗೆ 
ಒಟ್ಟು ಸಂಖ್ಯೆ ಎಷ್ಟು (ಜಿಲ್ಲಾವಾರು ವಿವರ | ಯಾವುದೇ ದೂರು ದಾಖಲಾಗಿರುವುದಿಲ್ಲ. 
ನೀಡುವುದು) 

ಈ) | ಈ ವಿಷಯದ ಕುರಕು ಸರ್ಕಾರದಿಂದ ಸರ್ವೆ 
ಕಾರ್ಯ ಕೈಗೊಳ್ಳಲಾಗಿದೆಯೇಇ (ವವರ 
ನೀಡುವುದು) 

1 es 


ಸಂಖ್ಯೆ: ಎನರ್ಜಿ 283 ಇಬಿಎಸ್‌ 2021 


\ A 


(ವಿ ಸುನಿಲ್‌ ಕೆಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


ಅನುಬಂಧ-1 


ಪಾದಚಾರಿ ಮಾರ್ಗ (Fಂಂ!p೩th) ಗಳ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಟ್ರಾನ್ಸ್‌ ಫಾರ್ಮರ್‌ ಗಳ 


ಜಿಲ್ಲಾವಾರು ವಿವರಗಳು:- 


ಕಸಂ [ ಜಿಲ್ಲೆಯ ಹೆಸರು ಪರಿವರ್ತಕಗಳು ಸಂಖೆ 
ಬೆಸ್ತಾಂ 
ಬೆಂಗಳೂರು ನಗರ 
ರಾಮನಗರ 
ಕೋಲಾರ 
ಚಿಕ್ಷಬಳ್ಳಾಪುರ 
ತುಮಕೂರು 
ಚಿತ್ರದುರ್ಗ 


5739 
25 


Ll 


& (ಟು 


mm |U 


ಮೈಸೂರು 
ಚಾಮರಾಜನಗರ 
ಮಡಿಕೇರಿ 


|| YN |= 


ವಿ.ಸ.ಕಂಪನಿಗಳ ಒಟ್ಟು 


ಅನುಬಂಧ-2 


ಫುಟ್‌ಪಾತ್‌ಗಳ ಮೇಲೆ ಸ್ಥಾಪಿತಗೊಂಡ ಟ್ರಾನ್ಸ್‌ ಫಾರ್ಮರ್‌ಗಳನ್ನು ಫುಟ್‌ಪಾತ್‌ಗಳಿಂದ ತೆರವುಗೊಳಿಸುವ 


ಕಾಮಗಾರಿಗಳ ಪ್ರಗತಿಯ ವಿವರಗಳು:- 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ:- 


ಬೆಸ್ಕಾಂ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ 2017 ನೇ ಸಾಲಿನಲ್ಲಿ ಗುರುತಿಸಲಾಗಿದ್ದ 


6309 ಸಂಖ್ಯೆಯ ಪರಿವರ್ತಕ ಕೇಂದ್ರಗಳ ಪೈಕಿ 504 ಸಂಖ್ಯೆ ಪರಿವರ್ತಕಗಳನ್ನು ಸ್ಥಳಾಂತರಿಸಲಾಗಿದೆ 


ಹಾಗೂ ಉಳಿದ 5805 ಪರಿವರ್ತಕ ಕೇಂದ್ರಗಳ ಪೈಕಿ, ಸ್ಥಳಾಂತರಕ್ಕೆ ಅವಕಾಶವಿಲ್ಲದ 2330 ಸಂಖ್ಯೆಯ 


ಪರಿವರ್ತಕ ಕೇಂದ್ರಗಳನ್ನು ಸುರಕ್ಷತಾ ಕ್ರಮ ಅನುಸರಿಸಿ, ಹೊಸ ವಿನ್ಯಾಸಕ್ಕೆ ಬದಲಾಯಿಸಿ ಅದೇ ಸ್ಥಳದಲ್ಲಿ 


ಅಳವಡಿಸಲಾಗಿದೆ. ಬಾಕಿ ಉಳಿದ 3475 ಪರಿವರ್ತಕ ಕೇಂದ್ರಗಳನ್ನು ಹೊಸ ವಿನ್ಯಾಸಕ್ಕೆ ಬದಲಾಯಿಸುವ 


ಮತ್ತು ಸ್ಥಳಾಂತರಿಸುವ ಕಾಮಗಾರಿಗಳನ್ನು ಹಂತಹಂತವಾಗಿ ಆದ್ಯತೆ ಮೇಲೆ ಕೈಗೆತ್ತಿಕೊಳ್ಳಲಾಗುವುದು. 


ಜಿಲ್ಲಾವಾರು ವಿವರಗಳು ಕೆಳಕಂಡಂತಿವೆ : 


Foot path ಸ್ಥಳಾಂತರಿಸಿದ Foot path ಹೊಸ ಸ್ಥಳಾಂತರಿಸಲು 
ಕ್ರ 4 ಗಳ ಮೇಲೆ | ವರ್ತಕ | ಗಳಮೌಲೆ | ನ್ಯಾಸಕ್ಕಿ ಅಥವಾ 
ಫ | ಗುರುತಿಸ ಯ 
ಸಂ. ಅಾಗಿದ್ದೆ | ಕ್ಯಂದ್ರಗಳ ಕಾರ್ಲ | ಬದಲಾಯಿಸಿದ | ಹೊಸವಿನ್ಯಾಸಕ್ಕೆ 
ಪರಿವರ್ತಕ ರ್ವಹಿಸುತ್ತಿರು 
K ಸಂಚಿ |ನರ್ನಜಸುತ್ತಿರುವ ವರ್ತಕ | ಬದಲಾಯಿಸಲು | 
1 | ಬೆಂಗಳೂರು [ 574 5739 2330 3409 
2 ಬೆಂಗಳೂರು 
121 121 0 0 0 
ಗ್ರಾಮೀಣ 
OR rs A L 
3 | ರಾಮನಗರ 25 0 25 0 25 
UE a — 
4 ಕೋಲಾರ Il 5 6 0 6 
5 | ಚಿಕ್ಕಬಳ್ಳಾಪುರ 5 3 2 1 0 8 | 
£ | ಈಮಕೂರು 56 24 32 0 32 
757-TReRನ 305 305 0 0 0 
$ | ಚಿತ್ರದುರ್ಗ 45 44 0 
ಷು = 
| ಒಟ್ಟು ಬೆವಿಕಂ | 6309 504 5805 2330 3475 
Es ee 


ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ: 


ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ವ್ಯಾಪ್ತಿಯ ಶಿವಮೊಗ್ಗ ನಗರದ ಪುಟ್‌ಪಾತ್‌ಗಳ 
ಮೇಲೆ ಸ್ಥಾಪಿತಗೊಂಡಿರುವ 34 ಸಂಖ್ಯೆಯ ಪರಿವರ್ತಕಗಳನ್ನು ಶಿವಮೊಗ್ಗ ಸ್ಮಾರ್ಟ್‌ ಸಿಟಿ 
ಕಾಮಗಾರಿಯಡಿಯಲ್ಲಿ ತೆರವುಗೊಳಿಸಲಾಗುತ್ತಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಉಳಿದ 14 ಸಂಖ್ಯೆಯ 
ಪರಿವರ್ತಕಗಳನ್ನು ಸ್ಥಳಾಂತರಗೊಳಿಸಲು ಸ್ಥಳದ ಅಭಾವವಿರುವುದರಿಂದ ತೆರವುಗೊಳಿಸಿರುವುದಿಲ್ಲ. 


ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ: 


ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ ವ್ಯಾಪ್ತಿಯಲ್ಲಿ ಎಲ್ಲಾ ಸುರಕ್ಷತಾ 
ಮಾರ್ಗಗಳನ್ನು ಅನುಸರಿಸಿ ಪರಿವರ್ತಕಗಳನ್ನು ಪಾದಾಚಾರಿ ಮಾರ್ಗದಲ್ಲಿ ಅಳವಡಿಸಲಾಗಿದ್ದು 
ತೆರವುಗೊಳಿಸುವ ಯಾವುದೇ ಕಾರ್ಯ ಪ್ರಗತಿಯಲ್ಲಿರುವುದಿಲ್ಲ. 


ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ: 


ಪಾದಚಾರಿ ಮಾರ್ಗಗಳ ಮೇಲೆ ಅಳವಡಿಸಿರುವ ಪರಿವರ್ತಕಗಳನ್ನು ತೆರವುಗೊಳಿಸಲು ತೆಗೆದುಕೊಂಡ 
ಕಮಗಳ ವಿವರ: 

ಧಾರವಾಡ ಜಿಲ್ಲೆಯಲ್ಲಿನ ಪಾದಚಾರಿ ಮಾರ್ಗಗಳಲ್ಲಿ ಸ್ಥಾಪಿತಗೊಂಡಿರುವ 04 ಸಂಖ್ಯೆಯ 
ಪರಿವರ್ತಕಗಳನ್ನು ಕೆಪೆಕ್ಸ್‌ ಯೋಜನೆಯಡಿ, 01 ಸಂಖ್ಯೆಯ ಪರಿವರ್ತಕವನ್ನು ಆರ್‌.ಡಿ.ಎಸ್‌.ಎಸ್‌ 
ಯೋಜನೆಯಡಿ, ಸ್ಥಳಾಂತರಿಸುವ ಕಮ ಕೈಗೊಳ್ಳಲಾಗುವುದು ಹಾಗೂ 09 ಸಂಖ್ಯೆಯ ಪರಿವರ್ತಕಗಳನ್ನು 
ತೆರವುಗೊಳಿಸಲು ಸ್ಥಳಾವಕಾಶ ಇಲ್ಲದೇ ಇರುವುದರಿಂದ ಪಾದಚಾರಿಗಳಿಗೆ ತೊಂದರೆಯಾಗದಂತೆ 
ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


ಗದಗ ಜಿಲ್ಲೆಯಲ್ಲಿನ ಪಾದಚಾರಿ ಮಾರ್ಗಗಳಲ್ಲಿ ಸ್ಥಾಪಿತಗೊಂಡಿರುವ 61 ಸಂಖ್ಯೆಯ ಟ್ರಾನ್ಸ್‌ 
ಫಾರ್ಮರ್‌ಗಳನ್ನು ಬಂಡವಾಳ ಕಾಮಗಾರಿಗಳ ಪಿ.ಎಮ್‌.ಅರ್‌.ಎ (Preventing measures to 
Reduce Electrical Accidents) ಯೋಜನೆ ಅಡಿಯಲ್ಲಿ ಸ್ಥಳಾಂತರಿಸುವ ಕ್ರಮ ಶೀಘ್ರ 
ಕೈಗೊಳ್ಳಲಾಗುವುದು. 


ಬೆಳಗಾವಿ ಜಿಲ್ಲೆಯ ಪಾದಚಾರಿ ಮಾರ್ಗಗಳಲ್ಲಿ ಸ್ಥಾಪಿತಗೊಂಡಿರುವ 50 ಸಂಖ್ಯೆಯ 
ಪರಿವರ್ತಕಗಳನ್ನು ಸ್ಮಾರ್ಟ ಸಿಟಿ ಯೋಜನೆಯಡಿ ತೆರವುಗೊಳಿಸಲಾಗುತ್ತಿದೆ ಮತ್ತು 38 ಸಂಖ್ಯೆಯ 
ಪರಿವರ್ತಕಗಳಿಗೆ ಸ್ಸನ್‌ ಹೋಲ್‌ (spಟಗ pಂ]ೀ) ಅಳವಡಿಸಲಾಗಿದೆ. 


ವಿಜಯಪುರ ಜಿಲ್ಲೆಯಲ್ಲಿನ ಪಾದಚಾರಿ ಮಾರ್ಗಗಳಲ್ಲಿ ಸ್ಥಾಪಿತಗೊಂಡಿರುವ 


ಟ್ರಾನ್ನ್ಸಫಾರ್ಮರಗಳನ್ನು ಗುರುತಿಸಿ ಪಿ ಎಮ್‌ ಅರ್‌ ಎ ಯೊಜನೆ ಅಡಿಯಲ್ಲಿ ತೆರುವುಗೊಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


ಬಾಗಲಕೋಟಿ ಜಿಲ್ಲೆಯಲ್ಲಿನ ಪಾದಚಾರಿ ಮಾರ್ಗದಲ್ಲಿರುವ ಪರಿವರ್ತಕಗಳನ್ನು 
ತೆರವುಗೊಳಿಸಲು ಸ್ಥಳಾವಕಾಶದ ಕೊರತೆಯಿರುವದರಿಂದ ಪಾದಚಾರಿಗಳಿಗೆ ತೊಂದರೆಯಾಗದಂತೆ 
ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸ್ಥಳಾವಕಾಶ ಇರುವ ಕಡೆಗೆ ಪಿ.ಎಮ್‌.ಅರ್‌.ಎ ಯೊಜನೆ 
ಅಡಿಯಲ್ಲಿ ತೆರುವುಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


